ಕರ್ನಾಟಿಕ ವಿಧಾನ ಪರಿಷತ್ತು 


ತೆಗೆದುಕೊಂಡ ಕ್ರಮವೇನು; ಅನುದಾನಕ್ಕೆ 
ಒಳಪಡಿಸುವ ಪ್ರಸ್ತಾವನೆಯನ್ನು ಸರ್ಕಾರ 
ಸಿದ್ದಪಡಿಸಿದೆಯೇ? (ಪ್ರಸ್ತಾವನೆಯ 
ವಿವರವನ್ನು ಒದಗಿಸುವುದು) 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 393 (463) 

ಸದಸ್ಯರ ಹೆಸರು ಶ್ರೀ ಅರುಣ ಶಹಾಪುರ ಶಿಕ್ಷಕರ ಕ್ಷೇತ್ರದಿಂದ) 

| ಉತ್ತರಿಸಬೇಕಾದ ದಿನಾಂಕ 21-02-2022 

ಉತ್ತರಿಸಬೇಕಾದ ಸಚಿವರು | ಉನ್ನತ ಶಿಕ್ಷಣ ಸಚಿವರು 

ಪ್ರಶ್ನೆ ಉತ್ತರ 

ಅ) |1987 ರಿಂದ 1995ರ ಮಧ್ಯದಲ್ಲಿ 1987 ರಿಂದ 1995ರ ಅವಧಿಯಲ್ಲಿ 
ಪ್ರಾರಂಭಗೊಂಡ ಸಾಮಾನ್ಯ ಆಡಳಿತ | ಪ್ರಾರಂಭಗೊಂಡು ಸಾಮಾನ್ಯ ಆಡಳಿತ ಮಂಡಳಿಗಳು 
ಮಂಡಳಿಗಳ ಅನುದಾನ ರಹಿತ ಪದವಿ | ನಡೆಸುತ್ತಿರುವ ಅನುದಾನರಹಿತ ಪದವಿ ಕಾಲೇಜುಗಳ 
ಕಾಲೇಜುಗಳ ಸಂಖ್ಯೆ ಎಷ್ಟು; ಸಂಖ್ಯೆ-128. 

ಆ) |ಈ ಕಾಲೇಜುಗಳನ್ನು ಅನುದಾನಕ್ಕೆ ಬಂದಿರುತ್ತದೆ. 
ಒಳಪಡಿಸುವ ಎಡಿ ಡಂ ವದು ದಿನಾಂಕ:01.06.1987 .... ರಿಂದ 01.07.1995ರ 

ಾ » ್‌ 3 

ಬೇಡಿಕೆಗೆ ಸಂಬಂಧಿಸಿದಂತೆ ಸರ್ಕಾರ ಅವಧಿಯಲ್ಲಿ ಪ್ರಾರಂಭವಾದ ಸಾಮಾನ್ಯ ಆಡಳಿತ 


ಮಂಡಳಿಗಳು ಸಡೆಸುತ್ತಿರುವ ಒಟ್ಟು 128 ಅನುದಾನರಹಿತ 
ಕಾಲೇಜುಗಳ ಪೈಕಿ ಇಲಾಖೆಯಲ್ಲಿ ಸ್ವೀಕರಿಸಲಾದ 9 
ಕಾಲೇಜುಗಳಿಗೆ ಸಂಬಂಧಿಸಿದಂತೆ ವೇತನಾನುದಾನಕ್ಕೆ 
ಒಳಪಡಿಸಲು ಪ್ರಸ್ತಾಪಿಸಿರುವ ಎಲ್ಲಾ ಕಾಲೇಜುಗಳನ್ನು 
ತಪಾಸಣೆ ನಡೆಸಿ ಅವುಗಳ ಮೂಲಸೌಲಭ್ಯಗಳ ವಿವರಗಳು, 
ಬೋಧಕರ ಸಂಖ್ಯೆಯು ವಿದ್ಯಾರ್ಥಿಗಳ 
ಸಂಖ್ಯೆಗನುಗುಣವಾಗಿ ಇದೆಯೇ? ತರಗತಿ ಕೊಠಡಿಗಳು 
ಸುಸ್ಲಿತಿಯಲ್ಲಿವೆಯೇ? .. ಪ್ರತಿ ಕೋರ್ಸ್ನಿಗೂ ಮಂಜೂರಾದ 
ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಹಾಗೂ ಹಾಲಿ ಇರುವ 
ವಿದ್ಯಾರ್ಥಿ ಸಂಖ್ಯೆ ಹಾಗೂ ಫಲಿತಾಂಶಗಳ ಬಗ್ಗೆ 
ಸಮಿತಿಯನ್ನು ರಚಿಸಿ ಸರ್ಕಾರಕ್ಕೆ ವರದಿಯನ್ನು 
ಸಲ್ಲಿಸುವಂತೆ ಆಯುಕ್ತರಿಗೆ ನಿರ್ದೇಶಿಸಲಾಗಿದೆ. 

ಈ ಮಧ್ಯೆ ಕೋವಿಡ್‌-19ರ ಹಿನ್ನೆಲೆಯಲ್ಲಿ 
ರಾಜ್ಯದಲ್ಲಿ ತೀವು ಆರ್ಥಿಕ ಸಂಕಷ್ಟ 
ಸೃಷ್ಟಿಯಾಗಿರುವುದರಿಂದ 2020-21ನೇ ಸಾಲಿಸಲ್ಲಿ ಹಾಗೂ 
ಸರ್ಕಾರದ ಮುಂದಿನ ಆದೇಶದವರೆಗೆ ಯಾವುದೇ ಹೊಸ 
ಅನುದಾನ ರಹಿತ ವಿದ್ಯಾ ಸಂಸ್ಥೆಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವಂತಿಲ್ಲವೆಂದು ಆರ್ಥಿಕ ಇಲಾಖೆಯ ಸುತ್ತೋಲೆ 
ಸಂಖ್ಯೆ:ಆಇ/157/ವೆಚ್ಚ-8/2020, ಬಿನಾ೦ಕ:10.06.2020 ರಲ್ಲಿ 
ತಿಳಿಸಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಮಿತವ್ಯಯ 
ಆದೇಶವನ್ನು ತೆರವುಗೊಳಿಸಿದ ನಂತರ ಈ ಬಗ್ಗೆ 
ಪರಿಶೀಲಿಸಲಾಗುವುದು. ' 


ಇಡಿ 27 ಯುಪಿಸಿ 2022 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ. ವಿಜ್ನಾನ ಮತ್ತು 


ತಂತ್ರಜ್ಞಾನ, ವಿದ್ಯನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, 
ಉಡ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


